¥ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1309 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಜಿ. ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸಬೇಕಾದ ದಿನಾಂಕ 


15-03-2021 


ಉತ್ತರಿಸುವ ಸಚಿವರು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಸಾ. ಪ್‌ ತ್ತರ 

ಅ [ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್‌ | ಹೌದು. 
ನಿರ್ವಹಣಿ ಸೇವೆಗಾಗಿ ಗುತ್ತಿಗೆ 
ಆಧಾರದ ಮೇಲೆ ಕಾರ್ಯ 
ನಿರ್ವಹಿಸುತ್ತಿರುವ ಕೊರೋನಾ Kf 
ವಾರಿಯರ್‌ ” (ಪಿಬ್ಬಂದಿ)ಗಳಿಗೆ 
ಸಮಯಕ್ಕೆ ಸರಿಯಾಗಿ ವೇತನ 
ನೀಡಲಾಗುತ್ತಿದೆಯೇ; 

ಆ | ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ದ ನವರ ಸಂಬಘ್ಯಾಗ 
ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳು | ನಿರ್ವಹಸುತ್ತಿರುವವರ ಇದುವೆಗೆ ಬಿಡುಗಡೆ 
ಕಾರ್ಯನಿರ್ವಹಿಸುತ್ತಿರುವವರ ಸಂಖ್ಯೆ || ಸಂ ಸಂಖ್ಯೆ ಮಾಡಿರುವ 
ಎಷ್ಟು ಅವರ ಸಂಬಳಕ್ಕಾಗಿ ಅನುದಾನ 
ಇದುವರೆಗೆ ಬಡುಗಡೆ ಮಾಡಿರುವ (| 1 | ನಂಗಳೌರೆ 

ನಗರ 251 3,63,67,760/- 
ಅನುದಾನ ಎಷ್ಟು; (ಮಾಹಿತಿ 

ನೀಡುವುದು) 2 | ದಾವಣಗೆರೆ 224 2,36,20,000/- 

|| 3 | ಚಿತ್ರದುರ್ಗ 107 1,59,60,000/- 

4 | ಮೈಸೂರು 180 2,20,93,282/- 

ಇ |ಕೊರೋನಾ ವಾರಿಯರ್‌ರವರ | ಅನ್ವಯಿಸುವುದಿಲ್ಲ. 
(ಸಿಬ್ಬಂದಿಯ) ಸಂಬಳ 
ವಿಳಂಬವಾಗುತ್ತಿರುವುದಕ್ಕೆ 

ಕಾರಣವೇನು; ಅದನ್ನು ಸರಿಪಡಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ಮಾಹಿತಿ 
ಒದಗಿಸುವುದು) 
ಸಂಖ್ಯೆ: ಆಕುಕ ಆಕುಕ 100 ಹೆಚ್‌ಎಸ್‌ಎಂ 2021 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕಣ ಸಚಿವರು 
[Y 


